ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1373(1617) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ನಮ್ಮ ಮೆಟ್ರೋ ರೈಲು ನಿರ್ಮಾಣದ ಕುರಿತು 


(ಅ) ಬೆಂಗಳೂರು - ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ನಮ್ಮ ಮೆಟ್ರೋ 
ರೈಲು ಸೇವೆಯನ್ನು ಯಾವ ದಿನಾಂಕದಿಂದ ಸಾರ್ವಜನಿಕ ಸಂಚಾರಕ್ಕೆ ಚಾಲನೆ ನೀಡಲು 
ಸರ್ಕಾರ ಚಿಂತಿಸಿದೆ; (ವಿವರ ನೀಡುವುದು) 


(ಆ) ಈ ರಸ್ಲೆಯಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರಕ್ಕೆ ಕಟ್ಟಿಡಗಳ ನಿರ್ಮಾಣಕ್ಕಾಗಿ ಆರ್‌.ವಿ. 
ಇಂಜಿನೀಯರಿಂಗ್‌ ಕಾಲೇಜ್‌ ಪಕ್ಕದಲ್ಲಿ ಪಟ್ಟಣಗೆರೆಗೆ ಹೋಗುವ ಮುಖ್ಯ ರಸ್ಲೆಯ ತಿರುವನ್ನು 
(Cross/Space Between Pillars) ಅನಧಿಕೃತವಾಗಿ ಮುಚ್ಚಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಸದರಿ ಕಾರ್ಯದಿಂದ ಕೆ೦ಂಗೇರಿ/ದುಬಾಸ್‌ ಪಾಳ್ಯದ ಕಡೆಯಿಂದ ಬರುವ, 
ಪಟ್ಟಿಣಗೆರೆಗೆ ಹೋಗುವ ಸಾರ್ವಜನಿಕರಿಗೆ ಸಂಚಾರ ನಡೆಸಲು ತೊಂದರೆಯ ನಿವಾರಣೆ 
ಶುರಿತು ಸರ್ಕಾರದ ಕ್ರಮವೇನು; (ವಿವರ ನೀಡುವುದು) 


(ಇ) ನಮ್ಮ ಮೆಟ್ರೋ ರೈಲು ನಿಲ್ಮಾಣಗಳಲ್ಲಿ ಬಹಳಷ್ಟು ಸಂಖ್ಯೆಯ ಖಾಸಗಿ ಭದ್ರತಾ 
ಸಿಬ್ಬಂದಿಗಳು ಉತ್ತರ ಭಬಾರತದವರಿದ್ದು, ಇವರಿಂದ ಸ್ಥಳೀಯರಿಗೆ ಪ್ರಮುಖವಾಗಿ ಹಿಂದಿ 
ಬಾಷೆಯನ್ನು ಅರಿಯದವರಿಗೆ ತೊಂದರೆಯಾಗುತ್ತಿರುವ ವಿಷಯ ಸರ್ಕಾರದ ಗಮನಕ್ಕ 
ಬಂದಿದೆಯೇ ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? (ವಿವರ ನೀಡುವುದು) 


